ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಅಂಗನವಾಡಿ ಮಕಳಿಗೆ ನೀಡುತ್ತಿರುವ ಅಪೌಷ್ಠಿಕ ಆಹಾರದ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


591 (801) ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ನಡೆಯುತಿರುವ ಬ..N.P.C ಘಟಿಕಗಳು ಅಂಗನವಾಡಿ ಮಕ್ಕಳಿಗೆ ಅಪೌಷ್ಠಿಕ 
ಆಹಾರ ಸಾಮಗಿಗಳನ್ನು ಸರಬರಾಜು ಮಾಡುತ್ತಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ..N.P.C ಗಳ ವಿರುದ್ಧ ಸರ್ಕಾರ ಕೈಗೊಂಡ ಕ್ರಮಗಳೇನು; 


Om! 


(ಆ) ಕಳಪೆ ಆಹಾರ ಸಾಮಗಿಗಳನ್ನು ಸರಬರಾಜು ಮಾಡುತ್ತಿರುವ ್ಬ..N.P.C ಗಳ ಬಗ್ಗೆ ಸರ್ಕಾರ ತನಿಖೆ 
ನಡೆಸುವುದೆಳ ನಡೆಸದಿದ್ದರೆ, ತನಿಖೆ ನಡೆಸುವುದು ಯಾವಾಗ; 


(ಇ) ಬೀದರ್‌ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃದ್ಧಾಶ್ರಮ, ಅಂಗವಿಕಲರ ಕೇಂದ್ರ ಹಾಗೂ 
ಸ್ಪಂದನಾ ಸಂಸ್ಥೆಗಳು ಎಷ್ಟು; ಯಾವ ವರ್ಷಗಳಿಂದ ಕಾರ್ಯ ನಿರ್ಮಹಿಸುತ್ತಿವೆ?(ವಿಧಾನಸಭಾ 
ಕ್ಲೇತವಾರು ವಿವರವನ್ನು ನೀಡುವುದು) 


